ಕನಾಟಕ ವಿಧಾನ ಪರಿಷತ್‌ 


ಚುಕ್ತ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 216(204) 

ಮಾನ್ಯ ಸದಸ್ಯರ ಹೆಸರು ! ಡಾ॥ ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ)! 
| ಉತ್ತರಿಸಬೇಕಾದ ದಿನಾಂಕ ೬ |೦2-೦2-2021 R 

ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳತೆ ಮೆತ್ತು ಸಕ್ನರೆ ಸಚವರು. 


ಪಶ್ನೆ 


ಉತ್ತರ 


ಅ | ರಾಜ್ಯದ ನಗರಸಭೆ, ಸಳೀಯೆ 
ಸಂಸ್ಥೆಗಳಲ್ಲ ವೈಜ್ಞಾನಿಕವಾಗಿ 
ಘನತ್ಯಾಜ್ಯ ನಿರ್ವಹಣಿ 

-| ಮಾಡಲಾಗುತ್ತಿದೆಯೇ? 


ಎಷ್ಟು ಪ್ರಮಾಣದ ಘನತ್ಯಾಜ್ಯ 
ಘಟಕಗಳು' 
ಕಾರ್ಯನಿರ್ವಹಿಸುತ್ತಿವೆ. (ವಿವರ 
ನೀಡುವುದು) 


* ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸೆಗಳ ವ್ಯಾಪ್ತಿಯಲ್ಲರುವ 
6804 ವಾರ್ಡುಗಳ ಪೈಕಿ, 6681 ವಾರ್ಡುಗಳಲ್ಪ ಶೇ. 100 
ರಷ್ಟು, ಮನೆ-ಮನೆಯಿಂದ ತ್ಯಾಜ್ಯ ಸಂಗ್ರಹಸಲಾಗುತ್ತಿದ್ದು. 
4342 ವಾರ್ಡುಗಳಲ್ಲ ಶೇ. 100 ರಷ್ಟು ಮೂಲದಲಟ್ಲಯೇ 
ತ್ಯಾಜ್ಯ ವಿಂಗಡಣೆ ಮಾಡಲಾಗುತ್ತಿದೆ. 

* ಪ್ರತಿದಿನ ಉತ್ಪ್ಸತಿಯಾಗುತ್ತಿರುವ 1೦85 ಟನ್‌ ತ್ಯಾಜ್ಯದ ಖೈಕಿ 
ರ838.ಟನ್‌ ತ್ಯಾಜ್ಯವನ್ನು ಸಂಸ್ಥರಿಸಲಾಗುತ್ತಿದೆ. 

* ರಾಜ್ಯದಲ್ಲ ಶೇ. 100೦ ರಷ್ಟು ಸಮಗ್ರ ಘನತ್ಯಾಜ್ಯ ವಸ್ತು 
ಸಿರ್ವಹಣಿ ಯೋಜನೆಯನ್ನು ಅನುಷ್ಠಾನಗೊಳಸಲು ಅಗತ್ಯ 
ಹೆಚ್ಚುವರಿ ಮೂಲ ಸೌಕರ್ಯಗಳನ್ನು ಕಲ್ತಸುವ ನಿಟ್ಞನಲ್ಲ ಶ್ರಜ್ಛ 
ಭಾರತ ಯೋಜನೆ (ನಗರ) ಯಡಿ 219 ನಗರಗಳ ಡಿ.ಪಿ.ಆರ್‌. 
ಗಳಗೆ ಅನುಮೋದನೆ ನೀಡಲಾಗಿದ್ದು, ಈ ಪೈಕಿ ೨38 
ಕಾಮಗಾರಿಗಳನ್ನು ಪೂರ್ಣಗೊಳನಸಿದ್ದು ಉಳಕೆ 2೨೭6 
ಕಾಮಗಾರಿಗಳು ಟೆಂಡರ್‌ ಹಂತದಣ್ಪರುತ್ತವೆ. 


ಆ | ನಗರಸಭೆ, ಸ್ಥಳೀಯ ಸಂಸ್ಥೆಗಳ | $223 ನಗರ ಸ್ಥಳೀಯ ಸಂಸ್ಥೆಗಳಲ್ಲ ತ್ಯಾಜ್ಯ ನಿರ್ವಹಣಿಗೆ ಜಾಗ 


[) 


ಲಭ್ಯವಿದ್ದು, 198 ನಗರಗಳಲ್ಲ ತ್ಯಾಜ್ಯ ಸಂಸ್ಥರಣಿಗೆ ಅಗತ್ಯ 
ಮೂಲಭೂತ ಸೌಕರ್ಯ ಕಲ್ಪಸಲಾಗಿರುತ್ತದೆ. 

* ಸದರಿ ಘಟಕಗಳ ಸಂಸ್ಥರಣಾ ಸಾಮರ್ಥ್ಯ ಸುಮಾರು ೨೦೦೦ 
ಟ.ಪಿ.ಡಿ. ರಷ್ಟಿದ್ದು, ಪುಸ್ತುತ ೮838 ಟ.ಪಿ.ಡಿ. ಯಷ್ಟು ತ್ಯಾಜ್ಯ 
ಸಂಸ್ಥರಣಿ ಮಾಡಲಾಗುತ್ತಿದೆ. 


ಇ | ಇದಕಾಗಿ ಕಳೆದ'3 ವರ್ಷಗೆಳಲ್ಲ- 
ಸರ್ಕಾರದಿಂದ ಬಡುಗಡೆ 
ಮಾಡಲಾದ ಅನುದಾನವೆಷ್ಟು. ಘೇ 
ಅನುದಾನದಲ್ಲ ಬಳಕೆ 
ಮಾಡಲಾದ ಹಣ ಎಷ್ಟು? 
(ವಿವರಗಳನ್ನು ನೀಡುವುದು). 


* ಕಳೆದ ಮೂರು ವರ್ಷಗಳಲ್ಲ (ಸ್ರಚ್ಞೆ ಭಾರತ್‌ ಮಿಷನ್‌ (ಸಗರ) 
ಅಡಿಯಲ್ಲ) ಘನತ್ಯಾಜ್ಯ ನಿರ್ವಹಣಿಗೆ ಬಡುಗಡೆ ಮಾಡಿರುವ 
ಹಾಗೂ ಬರ್ಜಾದ ಮೊತ್ತದ ವಿವರ ಈ ಕೆಳಕಂಡಂತಿದೆ, 


ಸಂಖ್ಯೆ: ನಅಇ ೭೦ ಸಿಎಸ್‌ಎಸ್‌ 


(ರೂ ಕೋಟಗಳು) 
ಸಾಲು ಬಡುಗಡೆ ಖರ್ಚು 
2017-18 [©) ವ [9] 
2018-19 2.33 2.33 
2019-20೦ 183.41 81.95 
ಒಟ್ಟು 84.28 
2೦೭1 [2 
7H 
[ಎನ್‌. ನಾಗರಾಜ್‌ (ಎಂ.ಟ.ಟ.)] 


ಪೌರಾಡಳಆತ ಹಾಗೂ ಸಕ್ನರೆ ಸಚವರು. 


4 


